ಸದನದಲ್ಲಿ ಉತ್ತರಿಸುವ ಪ್ರಶ್ನೆ 


ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತಮೂರನೆಯ ಅಧಿವೇಶನ 
ಸೋಮವಾರ, ದಿನಾಂಕ :01 ನೇ ಫೆಬ್ರವರಿ, 2021 


1995ರ ನ೦ತರ ಪ್ರಾರಂಭವಾದ ಶಾಲೆಗಳನ್ನು ಅನುದಾನಕ್ಕೆ ಒಳಪಡಿಸಿರುವ ಬಗ್ಗೆ 


ಶ್ರೀ ಬಸವರಾಜ ಶಿವಲಿಂಗಪ್ಪ ಹೊರಟ್ಟಿ (ಶಿಕ್ಷಕರ ಕೇತು) - 


29 (202) ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಹಾಗೂ ಸಕಾಲ ಸಚಿವರು ಈ ವಿಷಯಗಳನ್ನು ದಯವಿಟ್ಟು 
ತಿಳಿಸುವರೆ- 


(ಅ) ರಾಜ್ಯದಲ್ಲಿರುವ ಖಾಸಗಿ ಅನುದಾನ ರಹಿತ ಶಾಲೆಗಳೆಷ್ಟು ; ಅವು ಯಾವುವು; (ಕಿರಿಯ ಪ್ರಾಥಮಿಕ, 
ಹಿರಿಯ ಪ್ರಾಥವಿಕ ಮತ್ತು ಪ್ರೌಢ ಶಾಲೆಗಳನ್ನು ಸಂಸ್ಥೆವಾರು, ಶಾಲೆಯ ಹೆಸರು, ಮಾಧ್ಯಮವಾರು, 
ಜಿಲ್ಲಾವಾರು, ತಾಲ್ಲೂಕುವಾರು ಪ್ರತ್ಯೇಕವಾಗಿ ವಿವರವಾದ ಮಾಹಿತಿ ನೀಡುವುದು) 


(ಆ) 1995ರ ನ೦ತರ ಪ್ರಾರಂಭವಾಗಿರುವ ಅನುದಾನ ರಹಿತ ಶಾಲೆಗಳಿಗೆ ಇಲ್ಲಿಯವರೆಗೂ ಅನುದಾನವನ್ನು 
ನೀಡದೇ ಇರುವುದು ಸರಕಾರದ ಗಮನಕೆೆ ಬಂದಿದೆಯೇ; 


(ಇ) ಸದರಿ ಶಾಲೆಗಳಿಗೆ ಸರ್ಕಾರವು ಯಾವ ಕಾಲಮಿತಿಯೊಳಗೆ ಅನುದಾನವನ್ನು ನೀಡಲಾಗುವುದು? 


